ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 19-03-2021 ಪುಶ್ನೆ ಸಂಖ್ಯೆ: 234 (1689) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರುದ್ರೇಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 
ವಿಷಯ: ಕೇಂದ್ರಸರ್ಕಾರ ಫೋಷಿಸಿರುವ ಗುಜರಿ ಬೀತಿ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ Vehicle Scrappage Policy/ ಗುಜರಿ ನೀತಿಯ ಅನುಷ್ಠಾನದ ಬಗ್ಗೆ 
ರಾಜ್ಯ ಸರ್ಕಾರದ ನಿಲುವೇನು; 


(ಆ) ಕೇ೦ದ್ರ ಸರ್ಕಾರದ Vehicle Scrappage Policy / ಗುಜರಿ ನೀತಿಯ ಪ್ರಕಾರ ಕರ್ನಾಟಕ 
ರಾಜ್ಯದಲ್ಲಿ 5p ಮಾಡಬೇಕಾಗಿರುವ ವಾಹನಗಳ ಸಂಖ್ಯೆ ಎಷ್ಟು ; (ವಾಹನಗಳವಾರು 
ವಿವರಗಳನ್ನು ನೀಡುವುದು) 


(ಇ) ಕೇ೦ದ್ರ ಸರ್ಕಾರದ ; Vehicle Scrappage Policy ಅನುಷ್ಠಾನವನ್ನು ಪ್ರೋತ್ಸಾಹಿಸಲು 
ರಾಜ್ಯ ಸರ್ಕಾರದ ಯೋಜನೆಗಳೇನು? 


